ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1131 
ಸದಸ್ಯರ ಹೆಸರು :ಶ್ರೀ “ಇಕ್ಸಾಲ್‌ ಅಹ್ಮದ್‌ ಸರಡಗಿ 

ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 13-03-2020 

ಕ್ರಸ ಪಕ್ನೆ ಉತ್ತರ 

ಅ [ರಾಜ್ಯದ ವಿವಿಧ್‌ ರಸ್ತೆ ಸಾರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ `ನಿಗಮವು `'ಸ್‌ರರ 
ನಿಗಮಗಳ ನೌಕರರ ವರ್ಗಾವಣೆ | ವರ್ಗಾವಣೆಗೆ ವರ್ಗಾವಣಾ ಮಾರ್ಗಸೂಚಿಯನ್ನು ಜಾರಿಗೆ ತರಲಾಗಿದೆ. 
ನೀತಿಯು ಯಾವಾಗ ಜಾರಿಗೆ ಸುತ್ತೋಲೆ ಸಂಖ್ಯೆ :1545, ದಿನಾಂಕ: 29-04-2015 ರನ್ವಯ ಜಾರಿಗೆ 
ಬಂದಿದೆ; ಬಂದಿರುತ್ತದೆ. 

ಆ |ಒಂದು ನಿಗಮದಿಂದ ಇನ್ನೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಸುತ್ತೋಳೆ ಸಂಖ್ಯೆ: 
ನಿಗಮಕ್ಕೆ ನೌಕರರು ವರ್ಗಾವಣೆ | 1545, ದಿನಾಂಕ: 29-04-2015 ಮತ್ತು 1565 ದಿನಾಂಕ: 26-09- 
ಹೊಂದಲು ನೀಡಿರುವ | 2015 ರನ್ನಯ ಒಂದು ನಿಗಮದಿಂದ ಇನ್ನೊಂದು ನಿಗಮಕ್ಕೆ ನೌಕರರು 
ಮಾನದಂಡಗಳೇನು; ವರ್ಗಾವಣೆಗೆ ಇರುವ ಮಾನದಂಡಗಳನ್ನು ನಿಗದಿಪಡಿಸಲಾಗಿರುತ್ತದೆ. 

ಪ್ರಸ್ತುತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 
ಅಧಿಕಾರಿಗಳು/ದರ್ಜೆ-3 ಮೇಲ್ವಿಚಾರಕ ಸಿಬ್ಬಂದಿಗಳನ್ನು ಅಂತರ 
ನಿಗಮಗಳಿಗೆ ನಿಯೋಜನೆ ಮೇರೆಗೆ ವರ್ಗಾವಣೆ ಮಾಡಲು 
ಅವಕಾಶವಿರುತ್ತದೆ. ದರ್ಜೆ-3 ಮೇಲ್ವಿಚಾರಕೇತರ ಮತ್ತು ದರ್ಜೆ-4 
ಸಿಬ್ಬಂದಿಗಳನ್ನು ಅಂತರ ನಿಗಮಗಳಿಗೆ ವರ್ಗಾವಣೆ ಮಾಡಲು 
ಅವಕಾಶವಿರುವುದಿಲ್ಲ. 

ಇ ಸಾರಿಗೆ ಕಾರ್ಮಿಕರು`ತಮ್ಮ ಮಾತೃ ಸಾರಿಗೆ ನಿಗಮಗಳ ನೌಕರರನ್ನು ` ತಮ್ಮ ಮಾತ್ಸಜಕ್ಷಗೆ 
ಜಿಲ್ಲೆಗೆ ವರ್ಗಾವಣೆ ಬಯಸುವುದು | ವರ್ಗಾವಣೆ ಮಾಡುವ ಸಂಬಂಧ ಸರ್ಕಾರದ ಆದೇಶ ಸಂಖ್ಯೆ: ಸಾರಿಇ 
ನ್ಯಾಯ ಸಮ್ಮತವೆಂದು ಸರ್ಕಾರ | 45 ಸಾಸಂಸೇ 2016, ದಿನಾಂಕ:30.3.2017 ರನ್ವಯ ಕರ್ನಾಟಕ ರಾಜ್ಯ 
ಭಾವಿಸಿದೆಯೇ; ರಸ್ತೆ ಸಾರಿಗೆ ನಿಗಮ, ಬೆಂ.ಮ.ಸಾ.ನಿಗಮ, ಈ.ಕ.ರ.ಸಾ.ನಿಗಮ ಮತ್ತು 

ವಾ.ಕ-ರ.ಸಾ.ಸಂಸ್ಥೆಗಳ ದರ್ಜೆ-3 ಮೇಲ್ವಿಚಾರಕೇತರ ಮತ್ತು ದರ್ಜೆ-4 
ರ ನೌಕರರಿಗೆ ಒಂದು ಬಾರಿ ಪರಿಹಾರವಾಗಿ ಅಂತರ ನಿಗಮ 
ವರ್ಗಾವಣೆಗೆ ಅವಕಾಶ ಕಲ್ಪಿಸಿ, ಅದರಂತೆ ಸೇವಾ ಜ್ಯೇಷ್ಠತೆ ಹಾಗೂ 
ಖಾಲಿ ಹುದ್ದೆ ಲಭ್ಯತೆಗನುಗುಣವಾಗಿ 3936 ನೌಕರರನ್ನು ಅಂತರ 
ನಿಗಮ ವರ್ಗಾವಣೆಯನ್ನು ಮಾಡಲಾಗಿರುತ್ತದೆ. 

We ಸ್ತುತ, ದರ್ಜೆ-3 ಮೇಲ್ವಿಚಾರಕೇತರ ಮತ್ತು ದರ್ಜೆ-4 

ವ K; ಪ್ರಸ್ತುತ, ೯-3 €ಲ್ಪಿಚಾರಕೇ ್ರು = 
silks ಮ ಸರ್ಕಾಣಿಡ ಸಿಬ್ಬಂದಿಗಳನ್ನು. ಅಂತರ ನಿಗಮಗಳಿಗೆ ವರ್ಗಾವಣೆ" ಮಾಡಲು 
3 ಕೈಗೂಳ್ಳುವುದ? ಅವಕಾಶವಿರುವುದಿಲ್ಲ. 
ಸಂಖ್ಯೆ: ಟಿಡಿ 86 ಟಿಸಿಕ್ಯೂ 2020 
ಕ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


